\. 


ಕರ್ನಾಟಿಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ ಸ೦ಖ್ಯೆ 


660 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಹೆ'ಚ್‌.ಎಲ ರಮೇಶ ಗೌಡ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


| ಉತ್ತರಿಸಬೇಕಾದ ದಿನಾಂಕ 


_..122.02.2022 


ಉತ್ತರಿಸುವ ಸಚಿವರು 


ಮತ್ತು ಮಕ್ಕಳ ಮರಣ ಪ್ರಮಾಣದ 
ಅನುಪಾತ ಎಷ್ಟು; 
(ವಿವರ ನೀಡುವುದು) 


ಹಾಗೂ ವೈದ್ಯಕೀಯ ಶಿಕಣ ಇಲಾಖೆ 
ಸಚಿವರು 

ಈ. ಪುಶ್ನೆ ಉತರ 

ಸಂ 

ಅ | ಸಾಂಕ್ರಾಮಿಕ ರೋಗಗಳಿಂದ ತಾಯಿ | UNICE್ನ ವರದಿಯನ್ವಯ, ಸಾಂಕ್ರಾಮಿಕ ರೋಗಗಳಿಂದ 


ಸಂಭವಿಸಿರುವ ತಾಯಿ ಮರಣ ಪ್ರಮಾಣ ಶೇ.19 ಹಾಗೂ 
ಮಕ್ಕಳ ಮರಣ ಪ್ರಮಾಣ ಶೇ.29ರಷ್ಟು ಆಗಿರುತ್ತದೆ. 


ಆ | ಸಾರ್ವಜನಿಕರಿಗೆ ಹರಡುವಂತಹ 
ಸಾಲಕ್ರಾಮಿಕ ರೋಗಗಳ ನಿಯಂತ್ರಣದ 


ಸಾರ್ವಜವಿಕರಿಗೆ ಹರಡುವಂತಹ ಸಾಂಕ್ರಾಮಿಕ ರೋಗಗಳ 
ನಿಯಂತ್ರಣದ ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮಗಳ ಕುರಿತ 


ಮಾನ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 


ಬಗ್ಗೆ ಸರ್ಕಾರ ಕೈಗೊಂಡ ಕುಮವೇನು; | ವಿವರವನ್ನು ಅನುಬಂಧದಲ್ಲಿ ನೀಡಲಾಗಿದೆ. 
(ವಿವರ ನೀಡುವುದು) R | 
ಇ | ಪುಸ್ತುತ ಇಲಾಖೆಯಲ್ಲಿರುವ೦ಂತಹ ರೋಗ |» ಪ್ರಸ್ತುತ ಇಲಾಖೆಯಲ್ಲಿರುವಂತಹ ರೋಗ ನಿಯಂತ್ರಣ 
ನಿಯಂತ್ರಣ ಮತ್ತು ವೈದ್ಯಕೀಯ | ಮತ್ತು ವೈದ್ಯಕೀಯ ಸವಲತ್ತುಗಳ ಬಗ್ಗೆ ಸಾರ್ವಜನಿಕರಿಗೆ 
ಸವಲತ್ತುಗಳ ಬಗ್ಗೆ ಸಾರ್ವಜನಿಕರಿಗೆ ರೇಡಿಯೋ ಜಿಂ೦ಗಲ್ಸ್‌, ದೂರದರ್ಶನದ ಮುಖಾಂತರ 
ಜಾಗೃತಿ ಮೂಡಿಸಲು ಪ್ರಗೊಂಡ ಮಾಹಿತಿ ನೀಡಲಾಗುತ್ತಿದೆ. 
ಕ್ರಮಷೇನು ? (ವಿವರ ನೀಡುವುದು) » ಬಸ್‌ ನಿಲ್ದಾಣ ರೈಲು ವನಿಲ್ಲಾಣ ಹಾಗೂ ಹೆಚ್ಚು 
ಜನಸಂದಣಿಯಿರುವ ಪ್ರದೇಶಗಳಲ್ಲಿ ಎಲೆಕ್ಟಾನಿಕ್‌ 
ಮಾಧ್ಯಮಗಳ ಮುಖಾಲತರ ಜಾಗೃತಿಮಾಡಸಿಪಾಗುತ್ತಿದೆ- 
5 > ಸಾರ್ವಜವಿಕರು ''ಪಡೆಯಬಹುದಾದಂತಹ 
ಸೌಲಭ್ಯ/ಚಿಕಿತ್ತಗಳ ಬಗ್ಗೆ 1410 ಆಪ್ರ ಮಿತ್ರ 


ಸಹಾಯವಾಣಿ ಮುಖಾಂತರ ಮಾಹಿತಿ ನೀಡಲಾಗುತ್ತಿದೆ. 

>» ಕಿಪ್ರ ಪ್ರತಿಕ್ರಿಯಾ ತ೦ಡ (Rapid Response 7am) ಅನ್ನು 
ತುರ್ತು ಅವಶ್ಯವಿರುವ ಸ್ಮಳಕೆ ಕಳುಹಿಸಿ, ಸ್ಥಳದಲ್ಲಿಯೇ 
ತಾತ್ಕಾಲಿಕ ಚಿಕಿತ್ಸಾ ಕೇಂದ್ರವನ್ನು ಪ್ರಾರಂಬಿಸಿ, ರೋಗವು 
ಸಂಪೂರ್ಣವಾಗಿ ನಿಯಂತ್ರಣಕೆ ಬರುವವರೆಗೂ, ದಿನದ 
24 ಗಂಟೆಯೂ ನಿಗಾವಣೆ ಮತ್ತು ವೈದ್ಯಕೀಯ ಸೇವಾ 
ಸೌಲಭ್ಯಗಳನ್ನು ನೀಡುವ ಕುಮ ಕೈಗೊಳ್ಳಲಾಗಿದೆ. 


ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


ಆಕುಕ 40 ಎಸ್‌ಎ೦ಎಂ 2022 


a 


($US 
ಸುಧಾಕರ್‌ 
ಆರೋಗ್ಯ ಮತ್ತು ಕುಟಿಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕಣ ಸಚಿವರು 


ಅನುಬಂಧ 


" ಪಾಂಕ್ರಾಮಿಕ' ರೋಗಗಳಾದ ಕಾಲರಾ, ಕರುಳು ಬೇನೆ `' ವಾಂತಿ ಚೇದಿ, ಅತಿಸಾರ 
ಬೇದಿ, ಕಾಮಾಲೆ ಮತ್ತು ಹೆಚ್‌1ಎನ್‌1 ನಂತಹ ರೋಗಗಳನ್ನು ನಿಯಂತಿಸಲು ಈ 
ಕೆಳಕಂಡ ಕುಮಗಳನ್ನು ಕೈಗೊಳ್ಸಲಾಗುತಿದೆ.:- 


ಲ್ಲಾ ಕುಡಿಯುವ ವಿಬಿನ್ನ ಮೂಲಗಳಿಂದ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ 
ನೀರಿನ ಮಾದರಿಗಳನ್ನು ಸಂಗಹಿಸಿ, ಪರೀಕ್ಲಿಪಿ, ಕಲುಷಿತವಾಗಿರುವ ಮೂಲಗಳನ್ನು ತಕ್ಷಣ 
ಕ್ಲೋರಿನೇಷನ್‌ ಮಾಡಿಸಲಾಗುತ್ತಿದೆ. ರೋಗಿಗಳಿಗೆ ವಿತರಿಸಲು ಓ.ಆರ್‌.ಎಸ್‌. ಪೊಟ್ಟಣಗಳು 

ಆರೋಗ್ಯ ಕೇಂದ್ರಗಳಲ್ಲಿ, ಆರೋಗ್ಯ ಕಾರ್ಯಕರ್ತರಲ್ಲಿ ಮತ್ತು ಆಶಾ ಕಾರ್ಯಕರ್ತರಲ್ಲಿ 

ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿರುವಂತೆ ಕಮವಮಹಿಸಲಾಗಿದೆ. 


2 ವೈಯಕ್ತಿಕ ಸ್ವಚ್ಛತೆ, ಶುದ್ದಕುಡಿಯುವ ನೀರಿನ ಹಾಗೂ ಆಹಾರದ ಸಂರಕ್ಷಣೆ, ಪರಿಸರ 
ನೈರ್ಮಲ್ಯದ ನಿರ್ವಹಣೆ ಬಗ್ಗೆ ಹಾಗೂ ರಸ್ತೆ/ಬೀದಿ ಬದಿಗಳಲ್ಲಿ ಮಾರುವ ಕತ್ತರಿಸಿದ ಹಣ್ಣು 
ಮತ್ತು ತೆರೆದಿಟ್ಟ ಆಹಾರ ಪದಾರ್ಥಗಳನ್ನು ಸೇವಿಸಬಾರದೆಂದು ಸಾರ್ವಜನಿಕರಿಗೆ ಆರೋಗ್ಯ 
ಶಿಕ್ಷಣಾಧಿಕಾರಿಗಳು ಆರೋಗ್ಯ ಶಿಕ್ಷಣ ನೀಡುತ್ತಿದ್ದಾರೆ. 


3. ಸ್ಥಳೀಯ ಆಹಾರ ಸುರಕ್ಷತಾ ಅಧಿಕಾರಿಗಳು, ಹೋಟೆಲ್‌ ಮತ್ತು ಅಂಗಡಿಗಳ ತಪಾಸಣೆ 
ನಡೆಸಿ ಆಹಾರ ಮತ್ತು ನೀರಿನ ಗುಣಮಟ್ಟದ ಸುರಕ್ಷತೆ ಖಾತ್ರಿ. ಪಡಿಸಿಕೊಳ್ಳವ ಹಾಗೂ ತುರ್ತು 
ಸಂದರ್ಭಗಳಲ್ಲಿ ಬಿಸಿ ನೀರು ಸರಬರಾಜು ಮಾಡಲು ಹೋಟೆಲ್‌ ಮಾಲೀಕರಿಗೆ ಕಟ್ಟು ನಿಟ್ಟಿನ 
ಸೂಚನೆ ನೀಡುತ್ತಿದ್ದಾರೆ. 


4. ಸಾಂಕ್ರಾಮಿಕ ರೋಗದ ಕಾರಣ (ಕಲುಷಿತ ಕುಡಿಯುವ ನೀರು/ಆಹಾರ)ವನ್ನು ಗುರ್ತಿಸಿ, 


ಸದ ತುರ್ತು ಸಂಧರ್ಭಗಳಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್‌ ಇವರುಗಳೊಂದಿಗೆ ಚರ್ಚಿಸಿ, 
ಸಂಬಂದಿಸಿದ ಅಧಿಕಾರಿಗಳ ಸಭೆಯನ್ನು ಕರೆದು ಸೂಕ್ತ ನಿರ್ಧಾರಗಳನ್ನು 
ತೆಗೆದುಕೊಳ್ಳಲಾಗುತ್ತಿದೆ. 


6. ಸೂಕ್ತ ಚಿಕಿತೈೆಗಾಗಿ ಅಗತ್ಯವಾದ ಜೀವರಕ್ಷಕ ಔಷಧಿಗಳು ಹಾಗೂ ಶಕಿಮಿ- 
ಕೀಟಿನಾಶಕಗಳನ್ನು ಎಲ್ಲಾ ಪ್ರಾಥಮಿಕ ಆರೊಗ್ಯ ಕೇಂದ್ರ ಹಾಗೂ ತಾಲ್ಲೂಕು ಆಸ್ಪತ್ರೆಗಳಲ್ಲಿ 
ಲಭ್ಯವಿರುವಂತೆ ಕ್ರಮ ಕೈಗೊಳ್ಳುವುದು. ಹೆಚ್ಚಿನ ಅವಶ್ಯಕತೆಯಿದ್ದಲ್ಲಿ ಔಷಧಗಳನ್ನು 
ಕರ್ನಾಟಿಕ ರಾಜ್ಯ ಡ್ರಗ್ಸ್‌ ಅಂಡ್‌ ಲಾಜಿಸ್ಟಿಕ್‌ ವೇರ್‌ ಹೌಸ್‌ ಸೊಸೈಟಿ (ೆ.ಡಿ.ಎಲ್‌.ಡಬ್ಬ್ಯೂ.ಎಸ್‌) 
. ಇವರಿಂದ ಪಡೆಯಲಾಗುತ್ತಿದೆ. 


7. ಜಿಲ್ಲೆ. ತಾಲ್ಲೂಕು ಹಾಗೂ ಪ್ರಾಥಮಿಕ ಆರೋಗ್ಯ ಕೇ೦ದ್ರ -ಈ ಮೂರು ಹಂತಗಳಲ್ಲಿ ಕ್ಲಿಪ್ರ 
ಕಾರ್ಯ ಪಡೆಯ (Rapid Response Team) ಮೂಲಕ ಶೀಘ್ರವಾಗಿ "ಪರಿಹಾರ ಕೇಂದ” ಗಳನ್ನು 
ತೆರೆದು ರೋಗ ಉಲ್ಬಣ ಪರಿಸ್ಥಿತಿಯನ್ನು ನಿಭಾಯಿಸಲಾಗುತ್ತಿದೆ. 


8. ಗಂಭೀರ ಸ್ವರೂಪದ ರೋಗಿಗಳನ್ನು ಅಂಬುಲೆನ್ಸ್‌ ಮೂಲಕ ಹತ್ತಿರದ ತಾಲ್ಲೂಕು/ಜಿಲ್ಲಾ 


ಆಸ್ಪತ್ರೆಗೆ ಹೆಚ್ಚಿನ ಜಿಕಿತ್ಸೆಗಾಗಿ ಸಾಗಿಸುವ ವ್ಯವಸ್ಥೆ ಬಲಪಡಿಸಲಾಗುತ್ತಿದ್ಲು, 108 ಅಂಬುಲೆನ್ಸ್‌ " 


ಸೇವೆ ನೀಡಲಾಗುತ್ತಿದೆ. 


9. ಜನ ಪ್ರತಿನಿಧಿಗಳ ಹಾಗೂ ಸಮುದಾಯದ ಮುಖ್ಯಸ್ಥರ ಸಭೆಗಳಲ್ಲಿ, ಆರೋಗ್ಯ 
ಇಲಾಖೆಯಲ್ಲಿ ಲಭ್ಯವಿರುವ ಎಲ್ಲಾ ಸವಲತ್ತುಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ. ' 


10. ಹೆಜ್‌1ಎನ್‌1 ಮತ್ತು ಕೋವಿಡ್‌-19 ನಂತಹ ಪ್ರಕರಣಗಳು ವರದಿಯಾದ ಮನೆ ಮತ್ತು 
ಅಕ್ಕ ಪಕ್ಕದ ಮನೆಗಳಲ್ಲಿ ಕೇತ್ರಮಟ್ಟದಲ್ಲಿ/ವಾರ್ಡ್‌ಗಳಲ್ಲಿ ಆರೋಗ್ಯ ಕಾರ್ಯಕರ್ತರುಗಳಿಂದ 
ಸಮೀಕ್ಷೆ ನಡೆಸಿ ಆರೋಗ್ಯ ಶಿಕ್ಷಣವನ್ನು ನೀಡುವುದು. ಸಂಶಯಾಸ್ಪದ 'ಸಿ' ವರ್ಗದ 
ಪ್ರಕರಣಗಳಿದ್ದಲ್ಲಿ ಗಂಟಲಿನ ಮಾದರಿ (ಸಾಬ್‌) ಗಳನ್ನು ಕೂಡಲೇ ಪರೀಕ್ಷೆಗೆ ಒಳಪಡಿಸಿ, 
ಫಲಿತಾಂಶ ಪಡೆದು ಸೊಕ ಚಿಕಿತ್ಸೆ ನೀಡುವುಕಾರ್ಯ ಚಾಲ್ತಿಯಲ್ಲಿದೆ. 


11. ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ ಮತ್ತು. ತಾಲ್ಲೂಕು ಮಟ್ಟದ ಕ್ಲಿಪ್ರ ಕಾರ್ಯಾಚರಣೆ ತಂಡ 
(Rapid Response Team)ಗೆಳನ್ನು ರಚಿಸಲಾಗಿದ್ದು ತುರ್ತು ಸಂದರ್ಭಗಳಲ್ಲಿ ಸಕ್ರಿಯವಾಗಿ 
ಪಾಲೊಳ್ಸತ್ತಿದ್ಮಾರದೆ. 


12. ಹೆಚ್‌] ಎನ್‌1 ರೋಗಲಕ್ಷಣಗಳು ಹಷತ್ತೆಯಾದ ವಿಕಟಿವರ್ತಿಗಳು ಹಾಗೂ ಖಾಯಿಲೆ 
ಇರುವವರಿಗೆ ಭಾರತ ಸರ್ಕಾರದೆ ಮಾರ್ಗಸೂಚಿಯಂತೆ 'ಬಿ' ಮತ್ತು 'ಸಿ' ವರ್ಗದ ರೋಗಿಗಳಿಗೆ 
ತಕ್ಷಣ ಟಾಮಿಪ್ಲೂ ಮಾತ್ರ ಸೇರಿದಂತೆ ಸೂಕ್ತ ಚಿಕಿತ್ತೆ ನೀಡಲಾಗುತ್ತಿದ್ದು, 'ಎ' 
ವರ್ಗೀಕರಣದಲ್ಲಿರುವ ರೋಗಿಗಳನ್ನು ಅನುಸರಣೆ ಮಾಡಲಾಗುತ್ತಿದೆ. 


131. ಟಾಮಿಫ್ಲೂ ಮಾತ್ರೆಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲಾ ಆರೋಗ್ಯ 
ಸಂಸ್ಥೆ/ಆಸ್ಪತ್ರೆಗಳಲ್ಲಿ ದಾಸ್ತಾನು ಇಡುವುದು. ಹೆಚ್‌1ಎನ್‌1 ಚಿಕಿತ್ಸೆಗೆ ಬೇಕಾದ ಔಷಧಿಗಳ 
ಕೊರತೆಯಿದ್ದಲ್ಲಿ 'ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಉಚಿತ ಔಷಧಿ ವಿತರಣೆ' 
ಕಾರ್ಯಕ್ರಮದ ಅಡಿಯಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಔಷಧಿಗಳನ್ನು ಖರೀದಿಸಿ 
ಸಮರ್ಪಕವಾಗಿ ರೋಗ ನಿರ್ವಹಣೆ ಮಾಡಲು ಸೂಕ್ತ ನಿರ್ದೇಶನ ನೀಡಲಾಗಿದೆ. ಅದರಂತೆ 
ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ತಾಲ್ಲೂಕು ಹಾಗೂ 
ಜಿಲ್ಲಾ ಆಸ್ಪತ್ರೆಗಳಲ್ಲಿ ಔಷಧಗಳು ಲಭ್ಯವಿರುತ್ತವೆ. 


14. ಜಿಲ್ಲಾ ವ್ಯಾಪ್ಲಿಯಲ್ಲಿ ಬರುವ ವರ್ಗ "ಬಿ" ಮತ್ತು "ಸಿ ವರ್ಗದ ಹೆಚ್‌೧ಎನ್‌ಂ 
ಸೋಂ೦ಕಿನವರನ್ನು ಗುರುತಿಸಿ ಅವರ ವಿಳಾಸ, ದೂರವಾಣಿ: ಸಂಖ್ಯೆ ಇತ್ಯಾದಿ ವಿವರಗಳನ್ನು 
ರಾಜ್ಯದ ಸಹಾಯವಾಣಿ ಕೇಂದ್ರದ ಸ೦ಖ್ಯೆ:104 ಇವರಿಗೆ ಪ್ರತಿ ದಿನ ನೀಡುವಂತೆ ಯೋಜನಾ 
ನಿರ್ದೇಶಕರು, ಐಡಿಎಸ್‌ಪಿ ಇವರಿಂದ ಸುತ್ತೋಲೆ ಹೊರಡಿಸಲಾಗಿದೆ. 


15. ಸಾರಜನಿಕರಿಗೆ ಹೆಚ್‌1ಎನ್‌1 ಮತ್ತು ಕೋವಿಡ್‌-19 ನಂತಹ ಸೋಂಕಿನ ಬಗ್ಗೆ ಮಾಹಿತಿ' 


ನೀಡಲು,'ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಪ್ರಚುರ ಪಡಿಸಲಾಗಿದೆ. ಜನಸಂದಣಿ ಇರುವ 
ರೈಲ್ವೆ ಮತ್ತು ಬಸ್‌ ನಿಲ್ದಾಣಗಳಲ್ಲಿ ಎಲೆಕ್ಟ್ರಾನಿಕ್‌ ಮಾಧ್ಯಮಗಳ ಮುಖಾಂತರ ಮಾಹಿತಿ ಮತ್ತು 
ಆರೋಗ್ಯ ಶಿಕಣ ನೀಡಲಾಗುತ್ತಿದೆ. 


ಳು 


